~ 


ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಎಸ್‌. ನಾಗರಾಜ್‌ (ಸಂದೇಶ ನಾಗರಾಜು) 


(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಚುಕ್ಕೆ ರಹಿತ ಪಕ್ನೆ ಸಂಖ್ಯೆ 1082 


ಉತ್ತರ ದಿನಾಂಕ 


13.03.2020 


ರ್‌ 


ಉತ್ತರ 


ಜಾಮರಾಜನಗರ ``ಜಿಲ್ಲೆಯ `` ಗ್ರಾಮೀಣ 
ಪ್ರದೇಶಗಳಿಗೆ ಮಂಜೂರಾಗಿರುವ ಶುದ್ದ 
ಕುಡಿಯುವ ನೀರಿನ ಘಟಕಗಳ ಸಂಖ್ಯೆ ಎಷ್ಟು 
ಅವುಗಳಲ್ಲಿ ಎಷ್ಟು ಘಟಕಗಳು ಕಾರ್ಯಾರಂಭ 
ಮಾಡಿವೆ; ಎಷ್ಟು ಘಟಕಗಳು ಸ್ಥಾಪನೆಯ 
ಹಂತದಲ್ಲಿವೆ; ಇನ್ನೂ ಎಷ್ಟು ಘಟಕಗಳನ್ನು 
ಸ್ಥಾಪಿಸಬೇಕಾಗಿದೆ; ಯಾವ ಯಾವ ಏಜೆನಿಗೆ 
ಈ ಘಟಕಗಳ ಸ್ಥಾಪನೆ ಉಸ್ತುವಾರಿಯ ಹೊಣೆ 
ನೀಡಲಾಗಿದೆ; (ತಾಲ್ಲೂಕುವಾರು ವಿವರ 
ಒದಗಿಸುವುದು) 


ಚಾಮರಾಜನಗರ `ಜಿಕ್ಲೆಯ `'ಗ್ರಾಮೀಣ ಪ್ರದೇಶಗಳಲ್ಲಿ 
211 ನೀರು ಶುದ್ಧೀಕರಣ ಘಟಕಗಳು ಮಂಜೂರಾಗಿದ್ದು, 
ಈ ಪೈಕಿ, 155 ನೀರು ಶುದ್ಧೀಕರಣ ಘಟಕಗಳು 
ಕಾರ್ಯಾರಂಭಗೊಳಿಸಲಾಗಿದೆ. 16 ಘಟಕಗಳು ಸ್ಥಾಪನೆ 
ಹಂತದಲ್ಲಿದ್ದು, 14 ಘಟಕಗಳು ವಿವಿಧ ಹಂತದಲ್ಲಿ 
ಪ್ರಗತಿಯಲ್ಲಿರುತ್ತವೆ. ಏಜೆನ್ನಿವಾರು, ತಾಲ್ಲೂಕುವಾರು 
ಮಾಹಿತಿಯನ್ನು ಅನುಬಂಧದಲ್ಲಿ ನೀಡಿದೆ. 


ಆ) 


ಜಾಮರಾಜನಗರ' `ಜಿಲ್ಲೆಯ' ತಾಲ್ಲೂಕುಗಳಲ್ಲಿ 
ಎಷ್ಟು ಶುದ್ಧ ಕುಡಿಯುವ ನೀರಿನ ಘಟಕಗಳು 
ಕೆಟ್ಟು ಹೋಗಿವೆ; ತಾಲ್ಲೂಕುವಾರು ವಿವರ 
ಒದಗಿಸುವುದು; ಕೆಟ್ಟು ಹೋಗಿರುವ ಘಟಕಗಳ 
ದುರಸ್ತಿಗೆ ಕೂಡಲೇ ಕ್ರಮ ಜರುಗಿಸಲಾಗುವುದೇ; 


ಚಾಮರಾಜನಗರ ಜಿಲ್ಲೆಯ" ವ್ಯಾಪ್ತಿಯ ಗ್ರಾಮೀಣ 
ಪ್ರದೇಶಗಳಲ್ಲಿ ಅನುಷ್ಠಾನಗೊಳಿಸಿರುವ ಘಟಕಗಳ ಪೈಕಿ 
24 ನೀರು ಶುದ್ಧೀಕರಣ ಘಟಕಗಳು ತಾತ್ಕಾಲಿಕವಾಗಿ 
ದುರಸ್ತಿಯಲ್ಲಿದ್ದು, ತಾಲ್ಲೂಕುವಾರು ವಿವರವನ್ನು 
ಅನುಬಂಧದಲ್ಲಿ ನೀಡಿದೆ. ಸದರಿ ಘಟಕಗಳನ್ನು NRDWP, 
ಟಾಸ್ಕ್‌ ಫೋರ್ಸ್‌ ಹಾಗೂ ಇತರೆ ಅನುದಾನ 
ಬಳಸಿಕೊಂಡು, ಶೀಘ್ರವಾಗಿ ಸುಸ್ಥಿತಿಗೊಳಿಸಲು ಸೂಜನೆ 
ನೀಡಲಾಗಿದೆ. 


ಇ) 


ಬೇಸಿಗೆ ಕಾಲ ಪ್ರಾರಂಭವಾಗಲಿದ್ದು, ಗ್ರಾಮೀಣ 
ಪ್ರದೇಶದಲ್ಲಿ ಕುಡಿಯುವ ನೀರಿನ ಬೇಡಿಕೆ ಜಾಸ್ತಿ 
ಆಗುವ ಸಂಭವ ಇರುವುದರಿಂದ ಎಲ್ಲಾ 
ಘಟಕಗಳೂ ಕಾರ್ಯಶೀಲವಾಗಿರುವಂತೆ 
ನೋಡಿಕೊಂಡು ಜನರಿಗೆ ಸ್ವಚ್ಛ ಕುಡಿಯುವ 
ನೀರು ದೊರೆಯುವಂತೆ ಸರ್ಕಾರ ಕ್ರಮ 
ವಹಿಸುವುದೇ? 


ಶೀಘ್ರವಾಗಿ ಎಲ್ಲಾ ನೀರು ಶುದ್ಧೀಕರಣ ಘಟಕಗಳನ್ನು 
ಸುಸ್ಥಿತಿಯಲ್ಲಿಟ್ಟು ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ 
ನೀರನ್ನು ಒದಗಿಸಲು ಕ್ರಮವಹಿಸಲಾಗಿದೆ. 


ಸಂ:ಗ್ರಾಕುನೀ&ನೈಣಇ 84 ಗ್ರಾನೀಸ(5)20 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ಅನುಬಂಧ-1 


ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶಗಳಲ್ಲಿ ಅನುಷ್ಠಾನಗೊಳಿಸಿರುವ ನೀರು ಶುದ್ದೀಕರಣ ಘಟಕಗಳ ವಿವರ: 


(1) 

po] 

es No. of uni No. of uni No. of unit 
District \ 53 9 K No. of unit | No. of unit ಬು 
ರ Taluk Agency pu Under Commissio p Not 
Division [N- Installed Working - 

pS ( Progress ned Working 

z 


[°)) 
NJ 


RWS Division 
Cha.Nagar Cha.Nagar KRIDL 


Ww ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ : 927 (1082)ರ ಲಗತ್ತು 


RWS Division 


2 Cha.Nagar Gundlupet KRIDL 
Co Operative 


1. Taluk Total: 


2. Taluk Total: | 31 | 28] 
NT 
3 | Cha.Nagar Kollegal KRIDL 
5 
3. Taluk Total: | 33 | 317 | 
NN ET 
4 | Cha.Nagar Yalandur  [KRIDL 
Co Operative 
4 Taluk Total: | 14 | 

RWS Division 14 1] 39] 


District Total : 


pA 
py 
[s] 
[= 
& 
© EN NN Ne | 
೩ 2] x|2] |Rjo|R] JOjoj|N oj]e 


Co Operative 


Grand Total: 


